ಕರ್ನಾಟಕ ವಿಧಾನಸಭೆ 


(ಹದಿನಾಲ್ಕನೇ ವಿಧಾನಸಭೆ) 
ಹದಿಮೂರನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 


ಗುರುವಾರ, ದಿನಾ೦ಕ 09ನೇ ಫೆಬ್ರವರಿ, 2017 
(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕ ಮೂರನೇ ಪಟ್ಟಿ 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಮೂರನೇ ಪಟ್ಟಿ 


2. ವರದಿಯನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, ಖಾಸಗಿ 
ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2016-17ನೇ ಸಾಲಿನ ಖಾಸಗಿ 
ಸದಸ್ಯರುಗಳ, ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಯ ಹನ್ನೆರಡನೇ 
ವರದಿಯನ್ನೊಪ್ಪಿಸುವುದು. 


3. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 


ಶ್ರೀ ತನ್ನೀರ್‌ ಸೇಠ್‌ ( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು 


ಡ್‌ `ದ 


ವಕ್ಫ್‌ ಸಚಿವರು) ಅವರು:- 


ಅ) 2017ನೇ ಸಾಲಿನ ಕರ್ನಾಟಕ ಶಿಕ್ಷಣ (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು. 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ವ್ರ 


(+ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವದ ಮೇಲೆ 
ಮುಂದುವರೆದ ಚರ್ಚೆ. 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಬಿ. ಪ್ರಸನ್ನ ಕುಮಾರ್‌ ಇವರು - ರಾಜ್ಯದಲ್ಲಿನ ವಿದ್ಯುತ್‌ ಕೇಂದಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ “ ಹೊರ ಗುತ್ತಿಗೆ ನೌಕರ ” ರನ್ನು ಖಾಯಂಗೊಳಿಸುವ 
ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


2. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಹೆಚ್‌.ಡಿ. ರೇವಣ್ಣ, ಮಧು ಬಂಗಾರಪ್ಪ 


ಮತ್ತು ಡಾ ನಾರಾಯಣಗೌಡ ಇವರುಗಳು - ರಾಜ್ಯದಲ್ಲಿ ಕಾರ್ಮಿಕ 
ಇಲಾಖಾ ವತಿಯಿಂದ ನಿರ್ಮಿಸಲಾಗುವ ಐ.ಟಿ.ಐ. ಕಾಲೇಜು ಕಟ್ಟಡ 
ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ವಹಿಸುವ ಬಗ್ಗೆ ಮಾನ್ಯ ಕಾರ್ಮಿಕ 
ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ ಇವರು - ಹಾವೇರಿ ಜಿಲ್ಲೆ ಹಾನಗಲ್ಲ 
ತಾಲ್ಲೂಕಿನ ತಿಳವಳ್ಳಿ, ಆಡೂರ, ಚಿಕ್ಕಾಂಶಿ, ಹೋಸೂರ ಮತ್ತು ನರೇಗಲ್ಲ ಗ್ರಾಮಗಳಲ್ಲಿ 
ರೈತ ಸಂಪರ್ಕ ಕೇ೦ದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ 
ಸೆಳೆಯುವುದು. 


ನಾನಿ `ಶ್ರೀ ಕೆಬಿ. ಪ್ರಸನ್ನ: ಕುಮಾರ್‌: ಇವರು - ಮೆಟಾಬಾಲಿಕ್‌ (ಡಯಾಬಿಟಿಕ್‌) ಚಿಕಿತ್ಸೆಯನ್ನು 
ಸರ್ಕಾರದ ಯಶಸ್ವಿನಿ ಯೋಜನೆಯ ಮೂಲಕ ಮಾಡಿಸುವ ಬಗ್ಗೆ ಮಾನ್ಯ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


5. ಶ್ರೀಯುತರುಗಳಾದ ಸಾ.ರಾ. ಮಹೇಶ್‌ ಮತ್ತು ಚಿಕ್ಕಮಾದು. ಎಸ್‌. ಅವರುಗಳು - 
ಮೈಸೂರು ಜಿಲ್ಲೆ ಕೆ.ಆರ್‌ ನಗರ ತಾಲ್ಲೂಕಿನ ಚುಂಚನಕಟ್ಟೆಯಲ್ಲಿರುವ ಶ್ರೀರಾಮ 
ಸಹಕಾರ ಸಕ್ಕರೆ. ಕಾರ್ಲಾನೆಯನ್ನು ಪುನರಾರಂಭಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

ಎಡಿ 


ವಿವ 


6. ಶ್ರೀ ಪಿ. ರಾಜೀವ್‌ ಇವರು - ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲ್ಲೂಕು ಕುಡಚಿ ಮತ 


ಕ್ಷೇತ್ರ ವ್ಯಾಪ್ತಿಯ ಮೊರಬ ಗ್ರಾಮದಲ್ಲಿ ಕಳ್ಳಬಟ್ಟಿ ಸಾರಾಯಿ ತಯಾರಿಕೆ ಹಾಗೂ 
ಮಾರಾಟದಲ್ಲಿ ಭಾಗಿಯಾಗಿರುವ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ 
ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎನ್‌ ರಾಜಣ್ಣ ಇವರು - ತುಮಕೂರು ಜಿಲ್ಲೆ ಮಧುಗಿರಿ ತಾಲ್ಲೂಕಿನಲ್ಲಿ 


ಬಡವರಿಗೆ ಮಂಜೂರಾಗಿರುವ ಮನೆಗಳಿಗೆ ಮರಳು ಸಾಗಿಸುವಾಗ ಪೊಲೀಸರಿಂದ 
ಆಗುತ್ತಿರುವ ಕಿರುಕುಳದ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


. ಶ್ರೀಮತಿ ವೈ. ರಾಮಕ್ಕ ಇವರು - ಕೆ.ಜಿ.ಎಫ್‌ನಲ್ಲಿರುವ ಭಾರತ್‌ ಚಿನ್ನದ ಗಣಿ 


ಕಂಪನಿಯನ್ನು ಪುನರಾರಂಭ ಮಾಡುವ ವಿಚಾರದ ಬಗ್ಗೆ ಮಾನ್ಯ ಬೃಹತ್‌ ಮತ್ತು 
ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರ ಗಮನ 
ಸೆಳೆಯುವುದು. 


9. ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಇವರು - ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿ.ಇ.ಟಿ. 


ಮೂಲಕ ಇಂಜಿನಿಯರಿಂಗ್‌ ಹಾಗೂ ಆರ್ಕಿಟೆಕ್ಟರ್‌ ಕೋರ್ಸ್‌ಗಳಿಗೆ ಓ.ಸಿ.ಐ. 
ಕೋಟಾವನ್ನು ಮುಂದುವರೆಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಸಚಿವರ ಗಮನ ಸೆಳೆಯುವುದು. 


10.ಶ್ರೀ ಎನ್‌.ಎ. ಹ್ಯಾರಿಸ್‌ ಇವರು - ವಸತಿ ಪ್ರದೇಶಗಳಲ್ಲಿ ಬಾರ್‌ಗಳು ಹಾಗೂ ಲಿಕ್ಕರ್‌ 


ಶಾಪ್‌ಗಳು ನಿಯಮ ಬಾಹಿರವಾಗಿ ನಡೆಸುತ್ತಿರುವುದರಿಂದ ಸಾರ್ವಜನಿಕರಿಗೆ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 
ಸೆಳೆಯುವುದು. 


11. ಶ್ರೀ ಎನ್‌. ಹೆಚ್‌. ಕೋನರಡ್ಡಿ ಇವರು - ರಾಜ್ಯದಲ್ಲಿ ಕುಡುಒಕ್ಕಲಿಗ 
'ಜನಾಂಗಬೆವರನ್ನು 'ಹಂದುಳಿದ ವರ್ಗಗಳ ಆಯೋಗದ ಶಿಫಾರಸ್ಸಿನಂತೆ 3ಎ ವರ್ಗಕ್ಕೆ 


ಸೇರ್ಪಡೆ ಮಾಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


12.ಶ್ರೀ ಕೆ. ಎಸ್‌. ಪುಟ್ಟಣ್ಣಯ್ಯ ಇವರು - ಅಕೇಶಿಯ ಹಾಗೂ ನೀಲಗಿರಿ ಸಸಿಗಳನ್ನು 


ನೆಡುವುದನ್ನು ನಿಷೇಧಿಸಿದ್ದರೂ, ಸಸಿಗಳನ್ನು ಬೆಳೆಸಲು ಇಲಾಖೆಯಿಂದ ಆದೇಶ 
ಹೊರಡಿಸಿರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಮಾನ್ಯ ಅರಣ್ಯ ಸಚಿವರ 
ಗಮನ ಸೆಳೆಯುವುದು. 

ಟ್ಟಿ 


BY AR 


13. ಶ್ರೀ ಎಸ್‌.ಟಿ. ಸೋಮಶೇಖರ್‌ ಇವರು -“ನಮ್ಮ ಗ್ರಾಮ ನಮ್ಮ ರಸ್ತೆ ” 
ಯೋಜನೆಯಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ತಟ್ಟಗುಪ್ಪೆ-ತರಳು-ಗುಳಕಮಲೆ ರಸ್ತೆ 
ಅಭಿವೃದ್ಧಿಗೆ ಮಂಜೂರಾಗಿರುವ, ಅನುದಾನದಲ್ಲಿ ಡಾಂಬರು ಕಾಮಗಾರಿ ಕೈಗೊಳ್ಳದೇ 
ಅಲ್ಲಿನ ಗ್ರಾಮಸ್ಥರುಗಳಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. ! 


14. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ ಮತ್ತು ಸಿ.ಎನ್‌. 
ಬಾಲಕೃಷ್ಣ ಇವರುಗಳು - ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ 
ಆಲೂಗೆಡ್ಡೆ ಬಿತ್ತನೆ ಬೀಜಕ್ಕೆ ಸಹಾಯಧನವನ್ನು ಹೆಚ್ಚಿಸುವ ಬಗ್ಗೆ ಮಾನ್ಯ ಕೃಷಿ 
ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


15. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ, ಹೆಚ್‌.ಕೆ. ಕುಮಾರಸ್ವಾಮಿ, ಮತ್ತು ಸಿ.ಎನ್‌. 
ಬಾಲಕೃಷ್ಣ ಇವರುಗಳು - ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ 
ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗುವ ಮಹಿಳಾ 
ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ವಸತಿ ಗೃಹಗಳ ಕಟ್ಟಡಕ್ಕೆ ಅನುದಾನ ಮಂಜೂರು 
ಮಾಡುವ ಬಗ್ಗೆ ಹಾಗೂ ವೈದ್ಯರು, ತಜ್ಞರು ಹಾಗೂ ಇತರೆ ಅಗತ್ಯ ಹುದ್ದೆಗಳನ್ನು 
ಭರ್ತಿಮಾಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


16. ಶ್ರೀಯುತರುಗಳಾದ ಕೆ.ಎಂ. ಶಿವಲಿಂಗೇಗೌಡ, ಹೆಚ್‌.ಡಿ. ರೇವಣ್ಣ, ಸಿ.ಎನ್‌. ಬಾಲಕೃಷ್ಣ 
ಇವರುಗಳು - 2007-08ನೇ ಸಾಲಿನಿಂದ ಕಾರ್ಯನಿರ್ವಹಿಸುತ್ತಿರುವ ಹಾಸನ 
ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳಿಗಾಗಿ ಅನುದಾನ 
ಮಂಜೂರು ಮಾಡದಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


6. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಎನ್‌ ಚಲುವರಾಯಸ್ವಾಮಿ ಮತ್ತು ಎಂ.ಟಿ. 
ಕೃಷ್ಣಪ್ಪ ಇವರುಗಳು - ಫಾಲ್ಕನ್‌ ಟೈರ್ಸ್‌ ಕಂಪನಿ, ಮೈಸೂರು ಕಾರ್ಹಾನೆಯಲ್ಲಿ 
ಉತ್ಪಾದನೆಯನ್ನು ಸ್ಥಗಿತಗೊಳಿಸಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 

—5- 


೬ನ 


2. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಕೆ.ಎಂ. ಶಿವಲಿಂಗೇಗೌಡ, ಬಿ. ಆರ್‌. 


ಯಾವಗಲ್‌, ಮತ್ತು ಎಂ.ಜೆ. ಅಪ್ಪಾಜಿ ಇವರುಗಳು - ಮಹದಾಯಿ ಕಳಸಾ ಬಂಡೂರಿ 
ನಾಲಾ ಜೋಡಣೆಯ ಯೋಜನೆಯನ್ನು ಜಾರಿಗೆ ತರುವ ವಿಚಾರದಲ್ಲಿ ಹೋರಾಟ 
ಮಾಡುತ್ತಿದ್ದ ರೈತರ ಮೇಲೆ ದಾಖಲಿಸಲಾಗಿದ್ದ. ಮೊಕದ್ದಮೆಗಳನ್ನು 
ಹಿಂಪಡೆಯದಿರುವುದರಿಂದ ರೈತರಿಗೆ ಉಂಟಾಗಿರುವ ತೊಂದರೆಯ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


3. ಶ್ರೀ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಇವರು - ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ 1 
ರಿಂದ 10ನೇ ತರಗತಿಯ ವರೆಗಿನ ಪಠ್ಯ ಪುಸ್ತಕವನ್ನು ಎನ್‌.ಸಿ.ಎಫ್‌. 2012ರ ಪ್ರಕಾರ 


ರಚಿಸುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


7. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ನಿರ್ಣಯ 
ಕೆ. ಗೋಪಾಲಯ್ಯ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


“ ರಾಷ್ಟ್ರಕವಿ, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ 
ರತ್ನ ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಕವಿಶ್ರೇಷ್ಠ 
ಶ್ರೀ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲು ಈ 
ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ ” . 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


http://kla.kar.nic.in/a$sembly/lob/lob.htm 


